ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1218 


ಸದಸ್ಯರ ಹೆಸರು : ಶ್ರೀಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸುವ ದಿನಾಂಕ : 22.09.2021 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕುಮ 
ಸಂ ಪ್ರಶ್ನೆ ಉತ್ತರ 
ಖ್ಯ 
(ಅ) | ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು, 


ಹೊಣಕೆರೆ ಹೋಬಳಿಯ, ಮರಡಿಪುರ ಗ್ರಾಮ 
ಹಾಗೂ ಹೊಣಕೆರೆ ಹೋಬಳಿಯಲ್ಲಿರುವ 
ಮರಡಿಪುರ ಗ್ರಾಮದಲ್ಲಿರುವ ಶ್ರೀ 
ರಂಗನಾಥಸ್ವಾಮಿ ಬೆಟ್ಟ ಹಾಗೂ 
ಸುತ್ತಮುತ್ತಲಿನಲ್ಲಿ ಎಷ್ಟು ಎಕರೆ ಗೋಮಾಳ 


ಹೊಣಕೆರೆ ಹೋಬಳಿಯ, ಮರಡಿಪುರ 
ಗ್ರಾಮದಲ್ಲಿ ಶ್ರೀ ರಂಗನಾಥಸ್ವಾಮಿ ದೇವಾಲಯ 
ಇರುವುದಿಲ್ಲ. 

ಇಜ್ಮಲಘಟ್ಟ ಗ್ರಾಮದ ಸ.ನಂ.30ರಲ್ಲಿ 
ಶ್ರೀ ರಂಗನಾಥಸ್ವಾಮಿ ಬೆಟ್ಟಿ ಇರುತ್ತದೆ. ಆಕಾರ್‌ 


ಜಾಗವಿದೆ; (ಸಂಪೂರ್ಣ ಮಾಹಿತಿ | ಬಂದ್‌ನಂತೆ ಒಟ್ಟು 91-29 ಎಕರೆ ಗೋಮಾಳ 
ನೀಡುವುದು) ಜಮಿೀನಿರುತ್ತದೆ. 

(ಆ) [ಶ್ರೀ ರಂಗನಾಥಸ್ವಾಮಿ ಬೆಟ್ಟಕ್ಕೆ ಸೇರಿರುವ ಬಂದಿದೆ. 
ಗೋಮಾಳದಲ್ಲಿ ಕೆಲವು ರೈತರು ಕೃಷಿ] ಶ್ರೀ ರಂಗನಾಥಸ್ವಾಮಿ ಬೆಟ್ಟದ ಹತ್ತಿರ 
ಹೊಂಡ ತೆಗೆಸಿರುವುದು ಸರ್ಕಾರದ ಗಮನಕ್ಕೆ | ಕೃಷಿಹೊಂಡವನ್ನು ಶೀಘುವಾಗಿ 
ಬಂದಿದೆಯೇ; ಬಂದಿದ್ದಲ್ಲಿ, ರೈತರ ವಿರುದ | ತೆರವುಗೊಳಿಸಲಾಗುವುದು. 
ಸರ್ಕಾರವು ಯಾವ ಕುಮ ಕೈಗೊಂಡಿದೆ; 

(ಸಂಪೂರ್ಣ ಮಾಹಿತಿ ನೀಡುವುದು) 

ಈ |ಶ£ ರಂಗನಾಥಸ್ವಾಮಿ ದೇವಸ್ಮಾನವು[ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು, 
ಪುರಾತನ ಕಾಲದ ದೇವಸ್ಥಾನವಾಗಿದ್ದು, | ಹೊಣಕೆರೆ ಹೋಬಳಿಯ, ಇಜ್ಮಲಫಟ್ಟಿ 
ದೇವಸ್ಥಾನ ಪಕ್ಕದಲ್ಲಿಯೇ ಕೃಷಿ ಹೊಂಡ | ಗ್ರಾಮದ ಶ್ರೀ ರಂಗನಾಥಸ್ವಾಮಿ ಬೆಟ್ಟಕ್ಕೂ ಕೃಷಿ 
ತೆಗೆದಿರುವುದರಿಂದ, ದೇವಸ್ಥಾನಕ್ಕೆ | ಹೊಂಡಕ್ಕೂ ನೂರು (100 ಮೀಟರ್‌ 
ಹಾನಿಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ | ದೂರವಿರುತ್ತದೆ. 
ಬಂದಿದೆಯೇ; ಬಂದಿದ್ದಲ್ಲಿ ಯಾವ ಕುಮ ಕೃಷಿಹೊಂಡ ತೆಗೆದಿರುವ ಜಾಗದಿಂದ 
ಕೈಗೊಳ್ಳಲಾಗಿದೆ? (ಸಂಪೂರ್ಣ ಮಾಹಿತಿ! ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿರುವುದು 
ನೀಡುವುದು) ಕಂಡು ಬಂದಿರುವುದಿಲ್ಲ. ಖ್‌ 

(ಕಡತ ಸಂಖ್ಯೆಕ೦ಇ 4 ಎಲ್‌ಜಿವೈ 2021) 


BR 
pA pe 

( .ಅಶೋಕು) 

ಕೆಂದೌಯ ಸಚಿವರು 


